ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 447 | 
2 ಸದಸ್ಯರ ಹೆಸರು : ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 
3 ಉತ್ತರಿಸುವ ದಿನಾಂಕ : 16-12-2021 
4 ಉತ್ತರಿಸುವವರು : ಮುಖ್ಯಮಂತ್ರಿಗಳು 
ಕಸಂ ಪ್ರಶ್ನೆ ಉತ್ತರ 
ks ಬೆಂಗಳೂರು ನಗರದಲ್ಲಿ ನವೆಂಬರ್‌ 
ತಿಂಗಳಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಬಂದಿದೆ 


ಜನಜೀವನ ಅಸ್ಪವ್ಯಸ್ಪಗೊಂಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಹೌದಾದಲ್ಲಿ, ನಗರದಲ್ಲಿ ಯಾವ ಯಾವ 
ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದ ಹಾನಿ 


ಸಂಭವಿಸಿದೆ; (ವಾರ್ಡ್‌ವಾರು ಮಾಹಿತಿ 
ಒದಗಿಸುವುದು) 


ಕೈಗೊಂಡ ಪರಿಹಾರೋಪಾಯಗಳೇನು? 


ಸಂಖ್ಯೆ; ನಅಇ 364 ಎಂಎನ್‌ವೈ 2021 


ವಾರ್ಡ್‌ಪಾರು ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಿದೆ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 
ಪ್ರದೇಶಗಳಲ್ಲಿ ಮಳೆಯಿಂದಾಗುವ ಅಥವಾ ಇತರೆ 
ಅವಘಡಗಳನ್ನು ಪರಿಹರಿಸುವ ಸಂಬಂಧ 08 ವಲಯಗಳಲ್ಲಿ 
ಶಾಶ್ವತ ನಿಯಂತ್ರಣ ಕೊಠಡಿಗಳನ್ನು ಮತ್ತು ಮಳೆಗಾಲದ 
ಅವಧಿಯಲ್ಲಿ ಮಳೆಯಿಂದ ಉಂಟಾಗುವ ಅವಘಡಗಳನ್ನು 
ಪರಿಹರಿಸುವ ಸಂಬಂಧ ಪ್ರತಿ ಉಪ-ವಿಭಾಗ ವ್ಯಾಪ್ತಿಯಲ್ಲಿ 
ಲ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿರುತ್ತದೆ. 
ತಾತ್ಕಾಲಿಕ ನಿಯಂತ್ರಣ ಕೊಠಡಿಯಲ್ಲಿನ ಸಿಬ್ಬಂದಿ ಮತ್ತು 
ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಜಲಾವೃತಗೊಂಡ 
ಪ್ರದೇಶಗಳಲ್ಲಿನ ನೀರನ್ನು ತೆರವುಗೊಳಿಸುವ 
ಕಾರ್ಯಚರಣೆಯನ್ನು ಕೈಗೊಳ್ಳಲಾಗಿರುತ್ತದೆ. 


ಮುಂದುವರೆದು, ಸರ್ಕಾರದ ಆದೇಶ ಸಂಖ್ಯೆ: ಕಂ.ಇ 
| 355 ಟಿಎನ್‌ಆರ್‌ 2021, ದಿನಾಂಕ: 13-08-2021ರನ್ನಯ 
ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿರುತ್ತದೆ. 


hy 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


